ಕರ್ನಾಟಿಕ ವಿಧಾನ ಪರಿಷತ್ತು 


1 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2 ಸದಸ್ಯರಹೆಸರು 


377 (336). 


ಶ್ರೀಮತಿ. ಎಸ್‌. ವೀಣಾ ಅಚ್ಚಯ್ಯ . 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


3  ಉತ್ತರಿಸುವದಿನಾಂಕ 18.02.2022 
4 ಉತ್ತರಿಸುವ ಸಚಿವರು ಮಾನ್ಯ ಯೋಜನಾ ಸಚಿವರು. 
ok 
'ಪ್ರಶ್ನೆ ಉತ್ತರ 

(ಅ) | ರಾಜ್ಯದಲ್ಲಿ 2016-17 ರಿಂದ 2021-22 SE ಸ್ಟ ಫೀಯ ಪುದೇಶಾಭಿವೃದಿ, 
a ನ ಪಾನಕದ ಸನ ಯೋಜನೆಯಡಿ 2016-17 ರಿಂದ 2021-22 ರವರೆಗೆ ಪ್ರತಿ 
ಪ್ರದಶಾಲ್ಲವದ್ದಿ ಎ ಯೋಜನೆ ಸಾತಕ ರೂಂ ಕೋಟಿಗಳ ಅನುದಾನವು 
ಸಲಲ ಪಂತ, 2 $ | ನಿಗದಿಯಾಗಿರುತ್ತದೆ. ಆದರೆ, ಆರ್ಥಿಕ ಇಲಾಖೆಯು 2020-21ನೇ 


ಅನುದಾನದಲ್ಲಿ ' 
ಕಡಿತಗೊಳಿಸಲಾಗಿದೆಯೆ; 


ನಿಗದಿಯಾಗಿರುವ ಎರಡು ಕೋಟಿಗಳ 


ಸಾಲಿನಲ್ಲಿ ಕೋವಿಡ್‌-19 ರ ಕಾರಣದಿಂದ ಪ್ರತಿ ಕ್ಷೇತ್ರಕ್ಕೆ 
ರೂ.1.00 ಕೋಟಿಗಳಿಗೆ ಮಿತಿಗೊಳಿಸಲಾಗಿದೆ. 


(ಆ) | ಕಡಿತಗೊಳಿಸಿದ್ದಲ್ಲಿ, 
ಎಷ್ಟು 
ಕಡಿತಗೊಳಿಸಲಾಗಿದೆ; 
ಕಾರಣಕ್ಕಾಗಿ ಕಡಿತಗೊಳಿಸಲಾಗಿದೆ; 


ಒದಗಿಸಲಾಗಿದೆಯೇ? 


ಯಾವ ವರ್ಷ 
ಅನುದಾನವನ್ನು 
ಯಾವ 


(ಇ) | ಕಡಿತಗೊಳಿಸದೆ ಇರುವ ವರ್ಷಗಳಲ್ಲಿ 
ಎರಡು ಕೋಟಿಗಳ ಅನುದಾನವನ್ನು 
ಪೂರ್ಣವಾಗಿ ಬಿಡುಗಡೆ ಮಾಡಿ, ಮಾನ್ಯ 
ಶಾಸಕರು ಸೂಚಿಸುವ ಎರಡು ಕೋಟಿಗಳ 
ಮೊತ್ತದ ಕಾಮಗಾರಿಗಳಿಗೆ ಪೂರ್ಣ ಹಣ 


PO 


2020-21ನೇ ಸಾಲಿನಲ್ಲಿ ಮಾತ್ರ ಕೋವಿಡ್‌-19 ರ ಕಾರಣದಿಂದ | 
ಪ್ರತಿ ಕ್ಲೇತ್ರಿಕ್ಸೆ ರೂ.100 ಕೋಟಿಗಳಿಗೆ ಅನುದಾನವನ್ನು 
ಮಿತಿಗೊಳಿಸಲಾಗಿರುತ್ತದೆ. 


2018-19ನೇ ಸಾಲಿನಲ್ಲಿ ಬಂಡವಾಳ ವೆಚ್ಚದಡಿ ರೂ.127.69 
ಕೋಟಿಗಳನ್ನು ಬಿಡುಗಡೆ ಮಾಡಬೆಾಗಿದ್ದು, ಆರ್ಥಿಕ | 
ಇಲಾಖೆಯು ಪೂರಕ ಅಂದಾಜಿನಲ್ಲಿ ಅನುದಾನ ಒದಗಿಸಿದ್ದು, 
ಪ್ರಸಕ್ತ ಸಾಲಿನಲ್ಲಿ: ಬಿಡುಗಡ ಮಾಡಲು 'ಆರ್ಥಿಕ ಇಲಾಖೆಯ ' 
ಸಹಮತಿ ಕೋರಿದೆ. ಆರ್ಥಿಕ ಇಲಾಖೆಯು ಸಹಮತಿ ನೀಡಿದ 
ನಂತರ ಬಿಡುಗಡೆಗೊಳಿಸಲಾಗುವುದು. ಸ 


"2019-20ನೇ ಸಾಲಿನಲ್ಲಿ 17 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಪಿ.ಡಿ. 
ಖಾತೆಯಲ್ಲಿ ಲಭ್ಯವಿದ್ದ ಅನುದಾನದಲ್ಲಿ ಶೇ75 ರಷ್ಟು 
ವೆಚ್ಚವಾಗದ: ಕಾರಣ, ಬಂಡವಾಳ ವೆಚ್ಚದಡಿಯಲ್ಲಿ 
ಎರಡನೆಯ ಕಂತಿನ ಅನುದಾನ ಬಿಡುಗಡೆಯಾಗ ಬೇಕಾಗಿದ್ದು, 
ಪ್ರಸಕ್ತ ಲಭ್ಯವಿರುವ ಅನುದಾನದಲ್ಲಿ ಶೇ.75 ರಷ್ಟು ವೆಚ್ಚವಾದ 
ನಂತರ ಉಳಿಕೆ ಅನುದಾನ ಬಿಡುಗಡೆ ಮಾಡಲು 
ಕ್ರಮವಹಿಸಲಾಗುವುದು. 


2019-20ನೇ ಸಾಲಿನಲ್ಲಿ ಎರಡು ಕಂತುಗಳು 
ಬಿಡುಗಡೆಯಾಗಿದ್ದು, ಬಾಕಿ ಇದ್ದ ರೂ.30000 ಕೋಟಿ 
ಅನುದಾನವನ್ನು 2020-21ನೇ ಸಾಲಿನ ಅನುದಾನದಲ್ಲಿ 
ರೂ.300.00 ಕೋಟಿಗಳನ್ನು 2019-20ನೇ ಸಾಲಿಗೆ 
ವರ್ಗಾಯಿಸಿಕೊಂಡು ವೆಚ್ಚ ಮಾಡಲು ಆರ್ಥಿಕ ಇಲಾಖೆಯು 
ಸಹಮತಿ ನೀಡಿದ್ದ, ಈ ಸಂಬಂಧ ದಿನಾಂಕ:13.08.2021 
ರಂದು ಸುತ್ತೋಲೆ ಹೊರಡಿಸಿ, ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ 
ಸೂಚನೆ ನೀಡಲಾಗಿದೆ. | 


ಸಂಖ್ಯೆ: ಪಿಡಿಎಸ್‌ 16 ಕೆಎಲ್‌ಎಸ್‌ 2022 


ಮತ್ತು ಸಾಂಖ್ಯಿಕ ಇಲಖಾ ಸಚಿವರು. 


 ತರ್ನಾಟಿಕ ಸರ್ಕಾರ 


ಸಂಖ್ಯೆ:ಪಿಡಿಎಸ್‌/82/ ಕೆಎಲ್‌ಎಸ್‌/20200 ಂ ಕರ್ನಾಟಿಕ'ಸರ್ಕಾರದ ಸಚಿವಾಲಯ 
ಬಹುಮಹಡಿ ಕಟ್ಟಿಡ, 
ಬೆಂಗಳೂರು, ದಿನಾ೦ಕ: 13.08.2021 


ಸುತೋಲೆ 


ದಿನಾ೦ಕ:03.08.2021ರಂದು ಮಾನ್ಯ ಸಭಾಪತಿಗಳು, ಕರ್ನಾಟಕ ವಿಧಾನ ಪರಿಷತ್‌- 
ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕರ್ನಾಟಿಕ ಶಾಸಕರ ಸ್ಮಳೀಯ ಪ್ರದೇಶಾಭಿವೃದ್ಧಿ 
ಯೋಜನೆಯಡಿ (KLLADS) ಪೂರ್ಣ ಅನುದಾನ ಬಿಡುಗಡೆ ಮಾಡುವುದು ಹಾಗೂ 2021-22ನೇ 
ಸಾಲಿಗೆ ರೂ.1.00 ಕೋಟಿ ಬದಲು ರೂ.2.00 ಕೋಟಿಗಳ ಅನುದಾನವನ್ನು ಮಂಜೂರು 
ಮಾಡುವ ಬಗ್ಗೆ ಮತ್ತು ನಿಗದಿತ ಅವಧಿಯಲ್ಲಿ ಕಾಮಗಾರಿಗಳನ್ನೊಳಗೂಂಡ ಕ್ರಿಯಾ ಯೋಜನೆ 
ರೂಪಿಸಿ, ಅನುಷ್ಠ್ಮಾನಗೊಳಿಸುವುದು ಹಾಗೂ ಎರಡು ವರ್ಷಕ್ಕಿಂತ ಅವಧಿ ಮೀರಿದ ಕಾಮಗಾರಿಗಳ 
ಅನುದಾನವನ್ನು ಸರ್ಕಾರಕ್ಕೆ ಎಂಪಿಲ್ಯಾಡ್ಸ ಮಾದರಿಯಲ್ಲಿ ಅಧ್ಯರ್ಷಣೆ ಮಾಡುವ ಬಗ್ಗೆ 
ವಿಸ್ತೃತವಾಗಿ ಚರ್ಚಿಸಲಾಯಿತು ಹಾಗೂ ಆರ್ಥಿಕ ಇಲಾಖೆಯ ಸಹಮತಿಯನ್ನು ಪಡೆದು ಎಲ್ಲಾ 
ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಲು ನಿರ್ಧರಿಸಲಾಯಿತು ಈ ಕುರಿತು ಆರ್ಥಿಕ 
ಇಲಾಖೆಯು ದಿನಾ೦ಕ:09.08. 2021ರಂದು ಹಿಂಬರಹ ನೀಡಿದ್ದು, ಸದರಿ 
ಹಿಂಬರಹದಂತೆ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳು /ಉಪ "ವಿಭಾಗಾಧಿಕಾರಿಗಳು ಸೂಕ್ತ 
ಕ್ರಮವಹಿಸಿಲು ತಿಳಿಸಲಾಗಿದೆ. 


2021-22ನೇ ಸಾಲಿಗೆ ರೂ.2.00 ಕೋಟಿಗಳಿಗೆ ಕ್ರಿಯಾಯೋಜನೆ ತಯಾರಿಸಲು ಸಹಮತಿ 
ನೀಡಿದೆ. ಆದ್ದರಿಂದ ಕೂಡಲೇ ಎಲ್ಲಾ ಜಿಲ್ಲಾಧಿಕಾರಿಗಳು ರೂ.2.00ಕೋಟಿಗಳಿಗೆ 
ಕ್ರಿಯಾಯೋಜನೆ ರೂಪಿಸಿ ಅನುಮೋದನೆ ನೀಡುವುದು. ; 

- KLLADS ಮಾರ್ಗಸೂಚಿಗಳ ಕಂಡಿಕೆ 3,2 ರ ಅನುಸಾರ ಕ್ರಿಯಾ ಯೋಜನೆಯನ್ನು ಪುತಿ ವರ್ಷ 
ಜೂನ್‌ ಅಂತ್ಯದೊಳಗೆ ಅಂತಿಮಗೊಳಿಸತಕ್ಕದ್ದು. ಕಾಮಗಾರಿಗಳ ಪ್ರಗತಿಗೆ ಅನುಗುಣವಾಗಿ 
ಸರ್ಕಾರದಿಂದ ಜಿಲ್ಲೆಗೆ ಒಟ್ಟಾರೆ ಬಿಡುಗಡೆಯಾಗಿರುವ/ಬಿಡುಗಡೆಯಾಗುವ ಶಾಸಕ್ಕರುವಾರು 
ಬಿಡುಗಡೆಯಾಗುವುದಿಲ್ಲ) ಅನುದಾನದಲ್ಲಿ ಭರಿಸತಕ್ಕದ್ದು. 

ಇನ್ನೂ ಮುಂದೆ ಯೋಜನಾ ಇಲಾಖೆಯು ಅನುದಾನವನ್ನು ಕ್ಷೇತ್ರವಾರು ಬಿಡುಗಡೆ ಮಾಡುವ 
ಬದಲಾಗಿ ಜಿಲ್ಲಾವಾರು ಬಿಡುಗಡೆ ಮಾಡಲು ' ಕ್ರಮವಹಿಸುತ್ತದ. ಆದರಿಂದ 
ಜಿಲ್ದಾಧಿಕಾರಿಗಳು/ಉಪವಿಭಾಗಾಧಿಕಾರಿ ಲಭ್ಯವಿರುವ" ಅನುದಾನವನ್ನು ಪ್ರತಿ ಕ್ಲೇತ್ರಕ್ಕೆ 
ರೂ.2.00ಕೋಟಿಗಳ ಮಿತಿಯಲ್ಲಿ ಕಾಮಗಾರಿಗಳ ಪಗತ್ತ ಆಧರಿಸಿ. ಹೆಣ ಪಾವತಿಸಲು ಸೂಕ್ತ 
ಕ್ರಮವಹಿಸುವುದು. 

. 2020-21ನೇ ಸಾಲಿನಲ್ಲಿ ಪ್ರತಿ ಕೇತ್ರಕ್ಕೆ ರೂ.1. ೦೦ಕೋಟಿಗಳಲ್ಲಿ ಕಾಮಗಾರಿಗಳನ್ನು 
ಕೈಗೊಳ್ಳಲು" ಅನುಮೋದನೆ ನೀಡಲಾಗಿತ್ತು. ಹೆಚ್ಚುವರಿಯಾಗಿ "ಬಿಡುಗಡೆಯಾಗಿರುವ 
ಅನುಧಾನ ' ಪ್ರತಿ ಕೇತ್ರಕ್ಕೌ ರೂ.1. ೦೦ಕೋಟಿಯನ್ನು 2019-20ನೇ ಸಾಲಿಗೆ 
ವರ್ಗಾಯಿಸಿಕೊ೦ಡು' ಕಾಮಗಾರಿಗಳನ್ನು ಶೀರ್ಪವಾಗಿ ಅನುಷಾ ಗೊಳಿಸುವುದು. 


[2 


ಲು 


Page 1of2 


"4 '3018-19ನೇ ಸಾಲಿಗ" ಸಂಬಿಂಧಿಸಿದಂತಿ 'ಪ್ರತಿ ಕೇತ್ರಕ್ಕೆ ಬಿಡುಗಡೆಗೆ ಬಾಕಿ ಇರುವ 
(ರೂ.127.69 ಕೋಟಿಗಳನ್ನು) ನಾಲ್ಕನೇ ಕಂತಿನ ಬಂಡವಾಳ ವೆಚ್ಚಿದ ಅನುದಾನವನ್ನು 
` ಬಿಡುಗಡೆಗೊಳಿಸಲು ಪ್ರಸ್ತುತ ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಯಲ್ಲಿ ಲಭ್ಯವಿರುವ 
ಅನುದಾನವನ್ನು ಪುರ್ಣವಾಗಿ ವೆಚ್ಚ ಮಾಡಿದ ನಂತರ ಅನುದಾನ ಬಿಡುಗಡೆ ಕೋರಿ 
ಸರ್ಕಾರಕ್ಕೆ ಪ್ರಸಾವನೆ ಸಲ್ಲಿಸುವುದು. 

6. KLLADS ಖಾರ್ಗಸೂಚಿ: ಪ್ಯಾರ 4.1 ರಂತೆ ಎರಡು ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ 

ಪ್ರಾರಂಭವಾಗದೇ ಉಳಿದಿರುವ ಕಾಮಗಾರಿಯ ಅನುದಾನವನ್ನು ಕೂಡಲೇ ರಾಜ್ಯ 

ಮಟ್ಟಿದ ಕೇಂದ್ರೀಕೃತ ಬ್ಯಾಂಕ್‌ ಖಾತೆಗೆ ಜಮೆಗೊಳಿಸತಕ್ಳದ್ದು 


ಥಾವರ್‌ 


ನಿರ್ದೇಶಕರು, ಸ 
ಹಾಗೂ ಪದನಿಮಿತ್ತ ಸರ್ಕಾರದ ಉಪಕಾರ್ಯಜಕ್ರಿ 
ಪುದೇಶಾಭಿವೃದ್ಧಿ, ಮಂಡಳಿ ವಿಭಾಗ, | 
ಯೋಜನೆ ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಇಲಾಖೆ. 


ಇವರಿಗೆ, 
ಸಂಕಲನಕಾರರು, ಕರ್ನಾಟಕ ರಾಜ್ಯಪತ್ರ, ಬೆಂಗಳೂರು- ಮುಂದಿನ ರಾಜ್ಯ ಪತ್ರದಲ್ಲಿ 
ಪ್ರಕಟಿಸಲು. 


ಸಫುಂಯನು: ಸ 
1. ಮಹಾಲೇಖಪಾಲರು, ಕರ್ನಾಟಕ, ಬೆಂಗಳೂರು. 
ವಿಧಾನ ಸಭೆ! ನಿಧಾನ ಪರಿಷತ್ತಿನ ಎಲ್ಲಾ ಮಾನ್ಯ ಸದಸ್ಯರುಗಳು. 
ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು, ವಿಧಾನಸೌಧ. 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರು, ವಿಧಾನಸೌಧ. 
ಮಾನ್ಯ ಯೋಜನಾ ಸಚಿವರ ಪ್ರಧಾನ ಕಯನಡಶಿೀಯವರು. 
ಮಾನ್ಯ ಸಚಿವರುಗಳ ಆಪ್ತ ಕಾರ್ಯದರ್ಶಿಗಳು. 
ಎಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಉಪವಿಭಾಗಾಧಿಕಾರಿಗಳು, 
ಎಲ್ಲಾ ಜಿಲ್ಲಾ ಪಂಚಾಯತ್‌ಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು. 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ, ಯೋಜನಾ 
ಇಲಾಖೆ. 
10. ಸರ್ಕಾರದ ಉಪ ಕಾರ್ಯದರ್ಶಿಯವರ ಆಪ್ತ ಸಹಾಯಕರು, ಯೋಜನಾ ಇಲಾಖೆ. 
11. ಶಾಖಾಧಿಕಾರಿ, ಸ್ಫೀಮರ ಶಾಖೆ, ಯೋಜನಾ. ಇಲಾಖೆ (ಕಾಂಪೆಂಡಿಯಮ್‌ಗೋಸ್ಯ್ಕರ). 
12. ಶಾಖಾ ರಕ್ಷಾ ಕಡತ / ಬಿಡಿ ಪ್ರತಿಗಳು. ! ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ 
ವೆಬ್‌ಸೈಟ್‌ಗೆ. 


NT 


Page2 of2 


